ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ , ಜುಲೈ ೩೧ , ೨೦೧೪ (ಶ್ರಾವಣ ೯ , ಶಕ ವರ್ಷ ೧೯೩೬) 
Bangalore , Thursday, July 31, 2014 (Shravana 9, Shaka Varsha 1936 ) 


ಸಂಪುಟ ೧೪೯ 
Volume 149 


ಸಂಚಿಕೆ ೩೧ 
Issue 31. 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು , ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 

ಆಯುಷ್ ಇಲಾಖೆ 
ಧನ್ವಂತರಿ ರಸ್ತೆ, ಆನಂದರಾವ್ ವೃತ್ತದ ಹತ್ತಿರ, ಬೆಂಗಳೂರು-560 009 

ಅಧಿಸೂಚನೆ | 
ಸಂ: ಆಯುಷ್/ 170 / ಸಿಬ್ಬಂದಿ( 2)/ 2013 - 14, ದಿನಾಂಕ :16 - 06 -2014 
ವಿಷಯ :- ಆಯುಷ್ ಇಲಾಖೆಯಡಿ ಖಾಲಿ ಇರುವ ಬ್ಯಾಕ್‌ಲಾಗ್ ಶುಶೂಷಕಿ ಮತ್ತು ಔಷಧ ವಿತರಕರು ಹುದ್ದೆಗಳಿಗೆ ನೇರ 

ನೇಮಕಾತಿಯಿಂದ ಭರ್ತಿ ಮಾಡುವ ಬಗ್ಗೆ. 
ಉಲ್ಲೇಖ:- 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 13 ಎಸ್‌ಬಿಸಿ 2001 ದಿನಾಂಕ : 21 -11-2001. 

2. ನಿರ್ದೇಶನಾಲಯದ ಅಧಿಸೂಚನೆ ಸಂಖ್ಯೆ: ಆಯುಷ್ 170 ಸಿಬ್ಬಂದಿ (2) 2012 - 13, ದಿನಾಂಕ: 31 - 08 - 2013. 
( ದಿನಾಂಕ: 05 - 09 - 2013 ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಿದೆ.) 

3. ನಿರ್ದೇಶನಾಲಯದ ನೇಮಕಾತಿ ಸಮಿತಿಯ ನಡವಳಿಗಳು ದಿನಾಂಕ: 12 -12 - 2013 ಮತ್ತು 28 - 01- 2014, 
ಆಯುಷ್ ಇಲಾಖೆಯಲ್ಲಿ ಕ್ರಮವಾಗಿ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ವಿಕಲಚೇತನ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಗೂಪ್ - ಸಿ 
ವೃಂದದ ಕ್ರಮವಾಗಿ ಔಷಧ ವಿತರಕರು - 1 / ಶುಶೂಷಕಿ - 1 ಬ್ಯಾಕ್ ಲಾಗ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 

ಶುಕ್ರೂಷಕರು – 01 ಹುದ್ದೆ 
ಹುದೆ ಮತ್ತು ಸಮತಳ 

ನಿಗದಿಪಡಿಸಿರುವ ಕನಿಷ್ಠ | ವಯೋಮಿತಿ ಮತ್ತು ಆಯ್ಕೆ 
ಮೀಸಲಾತಿ 

ವಯೋಮಿತಿ 
ವೇತನ ಶ್ರೇಣಿ ಮೀಸಲಾತಿ 

ವಿದ್ಯಾರ್ಹತೆ 

ವಿಧಾನ 
ಶುಶೂಷಕರು - 1 ಪರಿಶಿಷ್ಟ ವಿಕಲಚೇತನ | ಕನಿಷ್ಠ - 18 ವರ್ಷ | Must have passed in ಎಸ್ .ಎಸ್. ಎಲ್. ಸಿ . 
ಹುದ್ದೆ ಪಂಗಡ 

ಗರಿಷ್ಠ - 40 SSLC or equivalent 

ಯಲ್ಲಿ ಒಟ್ಟು ಶೇಕಡವಾರು 
ರೂ . 17650 

ವರ್ಷ Qualification with Diploma 

+ ನರ್ಸಿಂಗ್ 
32000 

in Nursing 312 years 

ಡಿಪ್ಲೊಮದಲ್ಲಿ ಪಡೆದ 
course of an institution 

ಒಟ್ಟು ಶೇಕಡವಾರು 
recognized by the Govt. of 

ಅಂಕಗಳನ್ನು 2 ರಿಂದ 
Karnataka . 

ಭಾಗಿಸಿ = % 
ಔಷಧ ವಿತರಕರು – 01 ಹುದ್ದೆ 
ಹುದ್ದೆ ಮತ್ತು ಸಮತಳ 

ನಿಗದಿಪಡಿಸಿರುವ ಕನಿಷ್ಠ ವಯೋಮಿತಿ ಮತ್ತು 
ಮೀಸಲಾತಿ 

ವಯೋಮಿತಿ 
ವೇತನ ಶ್ರೇಣಿ ಮೀಸಲಾತಿ 

ವಿದ್ಯಾರ್ಹತೆ 

ಆಯ್ಕೆ ವಿಧಾನ 
ಔಷಧ ವಿತರಕರು - ಪರಿಶಿಷ್ಟ ಜಾತಿ ವಿಕಲಚೇತನ ಕನಿಷ್ಠ - 18 Must be holder of 

ಎಸ್.ಎಸ್.ಎಲ್. ಸಿ. 
1 ಹುದ್ದೆ 

ವರ್ಷ Diploma in Pharmacy 

ಯಲ್ಲಿ ಒಟ್ಟು ಶೇಕಡವಾರು 
ರೂ . 14550 

ಗರಿಷ್ಠ - 40 (AYUSH ) from a 

- + ನರ್ಸಿಂಗ್ 
26700 

recognized institution . 

ಡಿಪ್ಲೊಮದಲ್ಲಿ ಪಡೆದ 
Provided that if no 

ಶೇಕಡವಾರು ಒಟ್ಟು 
candidates is available 
(೯೩೩) 


*) 


*) 


ವರ್ಷ 


೯೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೩೧, ೨೦೧೪ 


ಭಾಗ ೫ 


ಅಂಕಗಳನ್ನು 2 ರಿಂದ 

ಭಾಗಿಸಿ = % 


then a candidate who 
passed PUC with Science 
subject or equivalent 
qualification and Diploma 
in Pharmacy from 
institution recognized by 
Governmentof Karnataka . 


ಸೂಚನೆ: 


1. ಅರ್ಜಿಯನ್ನು ಆಯುಷ್ ಇಲಾಖೆಯ ವೆಬ್ ಸೈಟ್ - WWW.karunadu/ayush.gov.in _ ನಲ್ಲಿ ಪಡೆದು, ಭರ್ತಿ ಮಾಡಿದ ಅರ್ಜಿಯನ್ನು 
ಅಭ್ಯರ್ಥಿಯ ಫೋಟೋ ಮತ್ತು ಸಹಿಯೊಂದಿಗೆ, ರೂ . 25/- ಗಳ ಡಿ. ಡಿ. ಯನ್ನು ಆಡಳಿತಾಧಿಕಾರಿಗಳು, ಆಯುಷ್ ನಿರ್ದೇಶನಾಲಯ , ಬೆಂಗಳೂರು, 
ರವರ ಹೆಸರಿನಲ್ಲಿ ಪಡೆದು, ಮೂಲ ಡಿ. ಡಿ . ಯನ್ನು ಅರ್ಜಿಯೊಂದಿಗೆ ಇತರೆ ದಾಖಲಾತಿಗಳನ್ನು ಲಗತ್ತಿಸಿ ನೇರವಾಗಿ ನಿರ್ದೇಶಕರು, ಆಯುಷ್ 
ನಿರ್ದೇಶನಾಲಯ, ಧನ್ವಂತರಿ ರಸ್ತೆ, ಬೆಂಗಳೂರು - 560009 ರವರಿಗೆ ನೊಂದಾಯಿತ ಅಂಚೆಯ ಮೂಲಕ ಸಲ್ಲಿಸುವುದು . 

ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ: 25 - 06 - 2014. 

ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 31 - 07 -2014 , 
ಅರ್ಹತಾ ಷರತ್ತುಗಳು : 


ಭಾರತೀಯ ನಾಗರೀಕನಾಗಿರಬೇಕು. 


2. ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಪತ್ನಿಯನ್ನು ಹೊಂದಿರುವ ಪುರುಷ ಅಭ್ಯರ್ಥಿಯು ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು 
ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೆ 

ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೆ ನೇಮಕಾತಿ ಅರ್ಹರಾಗಿರುವುದಿಲ್ಲ. 
3. ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ 

ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಗಳಿಂದ ಮುಕ್ತರಾಗಿರಬೇಕು. 
4. ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ 

ವಿವೇಚನೆಯನ್ನು ರಾಜ್ಯ ಸರ್ಕಾರವು ಕಾದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ ವಿಧದಲ್ಲೂ ಈ ನಿಯಮಗಳ ಮೂಲಕ 
ಸೀಮಿತವಾಗಿರುವುದಿಲ್ಲ. 
ನಿಗದಿತ ಶೈಕ್ಷಣಿಕ ಅರ್ಹತೆಯ ಜೊತೆಗೆ ಈ ಮೇಲ್ಕಂಡ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು 

ಅರ್ಹತೆಯನ್ನು ಹೊಂದಿರುತ್ತಾರೆ. 
1. ವಯೋಮಿತಿ 


ಭರ್ತಿ ಮಾಡಿದ ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕಕ್ಕೆ ಕನಿಷ್ಠ 18 ವರ್ಷಗಳು ಗರಿಷ್ಠ - 40 ವರ್ಷಗಳನ್ನು ಮೀರಿರಬಾರದು. 
ವಿಶೇಷ ನೇಮಕಾತಿ ನಿಯಮಗಳನ್ವಯ 29 ವರ್ಷ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸಲಾಗುವುದು, 29 ರಿಂದ 40 ವರ್ಷಗಳ 
ವಯಸ್ಸಿನ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಾಗ ಮಾತ್ರ 18 ರಿಂದ 28 ವಯಸ್ಸಿನ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದು, 
| , ಶೈಕ್ಷಣಿಕ ವಿದ್ಯಾರ್ಹತೆ 

ಭರ್ತಿ ಮಾಡಿದ ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕಕ್ಕೆ ಅನುಸೂಚಿಯಲ್ಲಿ ಅಧಿಸೂಚಿಸಿದ ಹುದ್ದೆಯ ಮುಂದೆ ಸೂಚಿಸಿರುವ 
ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಹೊಂದಿರಬೇಕು. ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ ಸ್ಪಷ್ಟವಾಗಿ 
ನಮೂದಿಸಬೇಕು. 
IV . ಜಾತಿ / ಮೀಸಲಾತಿ ಪ್ರಮಾಣ ಪತ್ರಗಳು: 


ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು : 


ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆ ದಿನಾಂಕದೊಳಗೆ ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಿತ ತಹಸೀಲ್ದಾರ್‌ರವರಿಂದ 
ಪಡೆದಿಟ್ಟುಕೊಂಡಿರತಕ್ಕದ್ದು. ಮೂಲ ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ 
ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಈ ಸೂಚನೆಗಳಲ್ಲಿ ತೋರಿಸಲಾಗಿದೆ. ಈ ನಮೂನೆಗಳನ್ನು 
ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಸಲ್ಲಿಸಲ್ಪಡುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು, ಮೀಸಲಾತಿ ಪ್ರಮಾಣ ಪತ್ರ ಜಾರಿ ಮಾಡಿದ ದಿನಾಂಕವನ್ನು ತಪ್ಪದೇ ಅರ್ಜಿಯ ಸಂಬಂಧಪಟ್ಟ 
ಅಂಕಣದಲ್ಲಿ ನಮೂದಿಸತಕ್ಕದು ಹಾಗೂ ಅದೇ ಪ್ರಮಾಣ ಪತ್ರವನ್ನು ಮೂಲ ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ಹಾಜರುಪಡಿಸತಕ್ಕದ್ದು ( ಅನುಬಂಧ -1) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೩೧ , ೨೦೧೪ 


೯೩೫ 


V . ಅಂಗವಿಕಲ ಅಭ್ಯರ್ಥಿ: 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 50 ಎಸ್‌ಆರ್‌ಆರ್ 2000 ದಿ: 03 - 09 - 2005 ರಲ್ಲಿ ರಾಜ್ಯ ಸಿವಿಲ್ ಸೇವೆಗಳ ಸಮೂಹ- ಎ 
ಮತ್ತು ಬಿ ಗುಂಪಿನ ಹುದ್ದೆಗಳಿಗೆ ಶೇಡಕ 3 ರಷ್ಟು ( ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 21 ಎಸ್‌ಆರ್‌ಆರ್ 2008 ದಿನಾಂಕ: 03 - 08 - 2009 ರ 
ಅನುಸೂಚಿಯಡಿ ಸೇರ್ಪಡೆ ಮಾಡಲಾಗಿರುವ ಇಲಾಖೆಗಳು) ಮತ್ತು ಸಮೂಹ ಸಿ ಗುಂಪಿನ ಹುದ್ದೆಗಳಿಗೆ ಶೇಕಡ 5 ರಷ್ಟು ( ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್ 52 ಎಸ್‌ಆರ್‌ಆರ್ 99 ದಿ: 29 - 11 -2002ರ ಅನುಸೂಚಿಯಡಿ ಸೇರ್ಪಡಿಸಲಾಗಿರುವ ಇಲಾಖೆಗಳು) ಹುದ್ದೆಗಳನ್ನು ಅಂಗವಿಕಲರಿಗೆ 
ಮೀಸಲಾತಿ ಕಲ್ಪಿಸಿದ್ದು , ಇದರನ್ವಯ ಶೇಕಡ 40 ಕ್ಕಿಂತ ಕಡಿಮೆ ಇಲ್ಲದಂತಹ ಅಂಗವಿಕಲತೆಯುಳ್ಳ ಅಭ್ಯರ್ಥಿಗಳು ಮಾತ್ರ ಈ ಮೀಸಲಾತಿಯನ್ನು ಕೋರಲು 
ಅರ್ಹರು. ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 115 ಸೆನೆನಿ 2005 ದಿನಾಂಕ: 19 - 11 - 2005 ರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ 
ಅಂಗವಿಕಲತೆ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ 
ಪಡೆದಿಟ್ಟುಕೊಂಡಿರತಕ್ಕದ್ದು ಮೂಲ ದಾಖಲಾತಿಗಳನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು , ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು 
ರದ್ದುಪಡಿಸಲಾಗುವುದು. ಇತರೆ ಯಾವುದೇ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಪಡೆಯಲಾಗಿರುವ ಪ್ರಮಾಣ ಪತ್ರಗಳನ್ನು / ಗುರುತಿನ ಚೀಟಿಯ 
ಪ್ರತಿಗಳನ್ನು ಪರಿಗಣಿಸಲು ಬರುವುದಿಲ್ಲ. ಈ ಪ್ರಮಾಣ ಪತ್ರದ ನಮೂನೆಯನ್ನು ಈ ಸೂಚನೆಗಳಿಗೆ ಅನುಬಂಧಿಸಲಾಗಿದೆ ( ಅನುಬಂಧ- 2 ). 
VI ವ್ಯಾಸಂಗ ಪ್ರಮಾಣ ಪತ್ರದ ಬಗ್ಗೆ : 

ಕರ್ನಾಟಕ ರಾಜ್ಯದಲ್ಲಿ ಹತ್ತು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಅಂದರೆ ಒಂದನೇ ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ 
ಮಾಡದಿರುವ ಯಾವುದೇ ಅಭ್ಯರ್ಥಿಯು ಈ ನಿಯಮಗಳ ಅಡಿಯಲ್ಲಿ ಆಯ್ಕೆಗೆ ಅರ್ಹರಾಗುವುದಿಲ್ಲ. ಅಭ್ಯರ್ಥಿಗಳು 10 ವರ್ಷ ಕರ್ನಾಟಕ ರಾಜ್ಯದಲ್ಲಿ 
ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಗಳ ಮುಖ್ಯೋಪಾಧ್ಯಾಯರಿಂದ ಪ್ರಮಾಣ ಪತ್ರಗಳನ್ನು ಪಡೆದು ಅರ್ಜಿಗಳನ್ನು ಸಲ್ಲಿಸಲು 
ನಿಗದಿಪಡಿಸಲಾಗಿರುವ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. 
VIL ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ 

ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ 
ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ 
ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ನೌಕರರು(ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಇಲಾಖೆಯಿಂದ 
ಪಡೆದಿಟ್ಟುಕೊಂಡಿರತಕ್ಕದ್ದು) ಅನುಬಂದ -3. 

ವಿಶೇಷಸೂಚನೆಗಳು: 
1) ಹುದ್ದೆಗೆ ನಿಗದಿಪಡಿಸಿದ ಶುಲ್ಕ ( ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಪಾವತಿಸತಕ್ಕದ್ದು) ಪಾವತಿ ರಸೀತಿ. 
2) ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ ಅಂಕಪಟ್ಟಿಗಳು 
3) ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್.ಎಸ್.ಎಲ್.ಸಿ . ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ / ವರ್ಗಾವಣೆ ಪ್ರಮಾಣ ಪತ್ರ ಜನನ 

ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ದತ ಭಾಗ 
4) ನಿರಾಪೇಕ್ಷಣಾ ಪತ್ರ ( No Objection Certificate ) ( ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳಿಗೆ ) 
5) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ, 
6) ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ-1 ಮತ್ತು 2 ರಲ್ಲಿ ( ಮೀಸಲಾತಿ ಕೋರಿದ್ದಲ್ಲಿ) 

7) ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ ( ವಯೋಮಿತಿ ಸಡಿಲಿಕೆಗಾಗಿ ಮೀಸಲಾತಿ ಕೋರಿದ್ದಲ್ಲಿ) 
VI|| ದುರ್ನಡತೆ: 

ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗುರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು 
ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ 
ಉದ್ದೇಶಗಳಿಗಾಗಿ ಮೂಲ ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಅನುಸರಿಸಲು 
ಪ್ರಯತ್ನಿಸಿರುವನೆಂದು ಅಥವಾ ಅವರ ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗ ಅವಲಂಬಿಸಿರುವನೆಂದು, 
ಕಂಡುಬಂದಲ್ಲಿ ಅವನು / ಅವಳು ಸ್ವತ: ಕ್ರಿಮಿನಲ್ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ಹುದ್ದೆಯ ಮೂಲ ದಾಖಲಾತಿ 
ಪರೀಶೀಲನಾ/ಆಯ್ಕೆಯಿಂದ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 
( ಎ) ಅರ್ಹ ಅಭ್ಯರ್ಥಿಗಳಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಪತ್ರವನ್ನು ಅಂಚೆ ಮೂಲಕ ಕಳುಹಿಸಲಾಗುವುದು.ಸದರಿ ಪತ್ರವು ಸ್ವೀಕರಿಸದೆ 
ಇದ್ದಲ್ಲಿ ಅಂರ್ತಜಾಲದಲ್ಲಿ ಬಿತ್ತರಿಸಲಾಗುವ ಪ್ರತಿಯನ್ನು ಡೌನ್‌ಲೋಡ್ ಮಾಡಿಕೊಂಡು ನಿಗದಿತ ದಿನಾಂಕದಂದು ಹಾಜರಾಗತಕ್ಕದ್ದು. 

ಸದಸ್ಯ ಕಾರ್ಯದರ್ಶಿಗಳು 
ನೇಮಕಾತಿ ಸಮಿತಿ ಆಯುಷ್ ನಿರ್ದೇಶನಾಲಯ , ಧನ್ವಂತರಿ ರಸ್ತೆ , 

ಬೆಂಗಳೂರು - 560 009 . 


೯೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧ , ೨೦೧೪ 


ಭಾಗ ೫ 


ಅನುಬಂಧ - 1 


( ಪ. ಜಾ / ಪ. ಪಂ .ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ- ಡಿ 

(ನಿಯಮ 3ಎ (2) (3) ನ್ನು ನೋಡಿ) 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರಗಳ ನಮೂನೆ. ಪ್ರಮಾಣ ಪತ್ರ 
– ರಾಜ್ಯದ / ಕೇಂದ್ರಡಳಿತ ಪ್ರದೇಶದ 

- ಜಿಲ್ಲೆಯ / ವಿಭಾಗದ - - ಗ್ರಾಮ / ಪಟ್ಟಣ ನಿವಾಸಿಯಾದ 
ಶ್ರೀ /ಶ್ರೀಮತಿ 

ಎಂಬುವವರ ಮಗ / ಮಗಳಾದ ಶ್ರೀ /ಶ್ರೀಮತಿ ಇವರು ಅನುಸೂಚಿತ ಜಾತಿ / ಅನುಸೂಚಿತ ಬುಡಕಟ್ಟು * 
ಎಂದು ಮಾನ್ಯ ಮಾಡಲಾಗಿರುವ ಜಾತಿ / ಬುಡಕಟ್ಟಿಗೆ * ಸೇರಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ. 

• ಸಂವಿಧಾನ ( ಅನುಸೂಚಿತ ಜಾತಿಗಳು) ಆದೇಶ. 1950 


ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು ) ಆದೇಶ, 1950 
ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು ) ಆದೇಶ, 1951 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು ) (ಕೇಂದ್ರಾಡಳಿತ ಪ್ರದೇಶಗಳು ) ಆದೇಶ, 1951 
( ( ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956 , ಮುಂಬಾಯಿ ರಾಜ್ಯ ಪುನರ್ ರಚನಾ 
ಅಧಿನಿಯಮ, 1960, ಪಂಜಾಬ್ ರಾಜ್ಯ ಪುನರ್ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ 1970 ಮತ್ತು 
ಈಶಾನ್ಯ ಪ್ರದೇಶಗಳ ( ಮುನರ್‌ ರಚನಾ ಅಧಿನಿಯಮ , 1971 ರ ಮೂಲಕ ತಿದ್ದುಪಡಿಯಾದಂತೆ). 


ಸಂವಿಧಾನ ( ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ 1956 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ , 1976 ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ 
( ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ) ಅನುಸೂಚಿತ ಬುಡಕಟ್ಟು ಆದೇಶ 1959 , 
ಸಂವಿಧಾನ ( ದಾದರ್‌ ಮತ್ತು ನಗರ ಹವೇಲಿ) ಅನುಸೂಚಿತ ಜಾತಿಗಳ ಆದೇಶ, 1962, 
ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 , 
ಸಂವಿಧಾನ ಅನುಸೂಚಿತ ಬುಡಕಟ್ಟುಗಳ (ಉತ್ತರ ಪ್ರದೇಶ) ಆದೇಶ, 1967, 
ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ/ ಬುಡಕಟ್ಟುಗಳ ಆದೇಶ, 1988 , 

ಸಂವಿಧಾನ ( ನಾಗಲ್ಯಾಂಡ್) ಅನುಸೂಚಿತ ಬುಡಕಟ್ಟುಗಳ ಆದೇಶ, 
1. ಶ್ರೀ /ಶ್ರೀಮತಿ ಕುಮಾರಿ * - ಮತ್ತು / ಅಥವಾ ಅವನ / ಅವಳ * ಕುಟುಂಬವು 

ರಾಜ್ಯ / ಕೇಂದ್ರಾಡಳಿತ 
ಪ್ರದೇಶದ - ಜಿಲ್ಲಾ / ವಿಭಾಗದ * - 

- ಗ್ರಾಮ / - 

ಪಟ್ಟಣದ ಸಾಮಾನ್ಯ ನಿವಾಸಿ ( ಗಳು). 


ಸಹಿ 


ತಹಶೀಲ್ದಾರ್ 
ಪದನಾಮ 


ಸ್ಥ 


ಕಛೇರಿಯ ಮೊಹರಿನೊಂದಿಗೆ 


ದಿನಾಂಕ: 


ರಾಜ್ಯ /ಕೇಂದ್ರಾಡಳಿತ ಪ್ರದೇಶ* 


ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟುಬಿಡಿ / ಹೊಡೆದು ಹಾಕಿ 

ಸೂಚನೆ: ಇಲ್ಲಿ ಉಪಯೋಗಿಸಿದ “ ಸಾಮಾನ್ಯ ನಿವಾಸಿಗಳು ” ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ 1950 ರ 20ನೇ 
ಪ್ರಕರಣದಲ್ಲಿರುವ ಅರ್ಥವನ್ನೇ ಹೊಂದಿರುತ್ತವೆ. 

ಅನುಬಂಧ - 2 
ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 115 ಸೆನೆನಿ 2005, ದಿ : 19 -11 - 2005 

CERTIFICATE FOR THE PERSONS WITH DISABILITIES 
This is to certify that Sri/Smt/Ku . 

Son /Wife /Daughter of Shri 

Age _ old , male/female , 
Registration NO . _ is a case of _ He/She is physically disabled /visual disabled /speech & hearing disabled and has 
_ % _ percent) permanent (Physical impairment/visual impairment speech & hearing impairment) in relation to his/her 


ಭಾಗ ೫ 


FDF : 37 JOZE, 700 do ,we, 20 , 3008 


522 


Note : 


1. This condition is progressive /non progressive likely to improve/ notlikely to improve . 


2 . Re- assessment is not recommended / is recommended after a period of 


months/years . 


* Strike outwhich is not applicable 


Recent attested 


Photograph showing 


the disability 


affixed here 


sd / 


sd / 


DOCTOR 


DOCTOR 


sd / 
DOCTOR 

(seal) 


( seal) 


( seal) 


Countersigned by the 
Medical Superintendent CMO 

Head of Hospital (with seal) 
Signature/ Thumb impression 
Of the disabled person . 
Explanation : As per Notification No.DPAR 50 SRR 2000 dated 03 -09 -2005 “ Physically handicapped candidates” or “ person with 
disability “ means a person suffering from not less than forty percent of the following disabilities : 1. Blindness 2. Low vision 3. Hearing 
impairment 4 . Locomotor disability 5 . Leprosy cured 6 . Mental retardation 7 . Mental illness . 
( 1) Blindness refers to a condition where a person suffers from any of the following conditions, namely a. total absence of sight, or b . 

visual acuity not exceeding 6 /60 or 20 /200 (snellen ) in the better eye with correcting lenses; or © limitation of the field of vision 

subtending of angle of 20 degree or worse . 
(2 ) Persons with low vision means a person with impairment of visual functioning ever after treatment or standard refractive correction , 

butwho uses or is potentially capable of using vision for the planning or execution of a task with appropriate assistive device . 
(3 ) "Hearing impairment" means loss of 60 decibels in the better ear in the conversational range of frequencies . 
(4 ) " Locomotors disability " means disability of the bones, joints ormuscles leading to substantial restriction of the movement of the limbs 

or any form of cerebral palsy . 
(5) Leprosy cured : means any person who has been cured of Leprosy, but is suffering from , 

(i) Loss of sensation in hands or feet as well as loss of sensation and paresis in the eye and eyelid , but with no manifest deformity ; 

(ii) Manifest deformity and paresis but having sufficientmobility in their hands & feet to enable them to engage in normal 
economic activity ; 

(iii) Extreme physical deformity as well as advanced age which prevents him from undertaking any gainful occupation ; and the 

expression “Leprosy cured ” be construed accordingly ; 
(6 ) Mental Retardation : means a condition of arrested or incomplete development of mind of a person who is _ characterized by 

sub normally of intelligence. 
(7) Mental illness:means anymental disorder other than mental retardation . 


dowjod - 4 


ರಾಜ್ಯ ಸರ್ಕಾರಿ/ಕೇಂದ್ರ ಸರ್ಕಾರಿ ನೌಕರರು ಒದಗಿಸಬೇಕಾದ ಪ್ರಮಾಣ ಪತ್ರ 


Se /seaus. 

_ ರವರು ರಾಜ್ಯ / ಕೇಂದ್ರ ಸರ್ಕಾರದಲ್ಲಿ 
ಇಲಾಖೆಯಲ್ಲಿ ಖಾಯಂ/ತಾತ್ಕಾಲಿಕ ಹುದ್ದೆಯನ್ನು ದಿನಾಂಕ: _ ರಿಂದ 

ರವರೆಗೆ ಹೊಂದಿರುವರು . ಈ ಹುದ್ದೆಗೆ ಇವರು 
ನೇಮಕಾತಿ ನಿಯಮಗಳಡಿ ಆಯ್ಕೆಯಾಗಿದ್ದು, ಸದರಿ ಅರ್ಜಿ ಸಲ್ಲಿಸಲು ಅವರಿಗೆ ಅನುಮತಿ ನೀಡಲಾಗಿದೆ. 

ನೇಮಕಾತಿ ಪ್ರಾಧಿಕಾರದ ಸಹಿ / 
ದಿನಾಂಕ: 

ಇಲಾಖೆಯ ಹೆಸರು ಮತ್ತು ಮೊಹರಿನೊಂದಿಗೆ. 


೯೩೮ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧ , ೨೦೧೪ 

ಆಯುಷ್ ಇಲಾಖೆ 
ಧನ್ವಂತರಿ ರಸ್ತೆ, ಆನಂದರಾವ್ ವೃತ್ತದ ಹತ್ತಿರ, ಬೆಂಗಳೂರು- 560 009 

ಇ -ಮೇಲ್: directorayush @ gmail. com 
ಅಧಿಸೂಚನೆ ಸಂ:ಆಯುಷ್‌/170/ ಸಿಬ್ಬಂದಿ(2)/ 2013 -14 , ದಿನಾಂಕ : 18 - 02 - 2014 

ಪರಿಶಿಷ್ಟ ಜಾತಿಯ ವಿಕಲಚೇತನ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕು 

ಆಯುಷ್ ಇಲಾಖೆಯಲ್ಲಿ ಔಷಧ ವಿತರಕರು - 01 ಹುದ್ದೆಗೆ ಅರ್ಜಿ 
ಅಭ್ಯರ್ಥಿಯ ಪೂರ್ಣ ಹೆಸರು 
( ಎಸ್. ಎಸ್ .ಎಲ್. ಸಿ. ಅಥವಾ 
10ನೇ ತರಗತಿ ಅಂಕಪಟ್ಟಿಯಲ್ಲಿರುವಂತೆ) 
ತಂದೆಯ ಹೆಸರು: 


ತಾಯಿಯ ಹೆಸರು: 


ಗಂಡ/ ಹೆಂಡತಿಯ ಹೆಸರು ( ವಿವಾಹವಾಗಿದ್ದರೆ) 
ಹುಟ್ಟಿದ ದಿನಾಂಕ: 
ಲಿಂಗ: 


6 


. 


ಅಂಚೆ ವಿಳಾಸ ಪಿನ್‌ಕೋಡ್ ಸಹಿತ 


( ii) ಪಿ. ಯು . ಸಿ. ಅಥವಾ ತತ್ಸಮಾನ 
ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳು 


ಗರಿಷ್ಠ ಅಂಕಗಳು | ಪಡೆದಿರುವ ಅಂಕಗಳು | ಶೇಕಡ 


ವಿದ್ಯಾರ್ಹತೆ ವಿವರಗಳು : 
(1) ಅಭ್ಯರ್ಥಿಯು ಪಿ. ಯು .ಸಿ. ಅಥವಾ ತತ್ಸಮಾನ 
ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 

ಮತ್ತು 
(i) ಕರ್ನಾಟಕ ಸರ್ಕಾರದಿಂದ ಅಂಗೀಕೃತವಾದ 

ಸಂಸ್ಥೆಯಿಂದ ಎರಡು ವರ್ಷಗಳ ( 2 ವರ್ಷಗಳ ) 
ಫಾರ್ಮಸಿಯಲ್ಲಿ ಉತ್ತೀರ್ಣರಾಗಿರಬೇಕು. 

ಭಾವಚಿತ್ರ ಮತ್ತು ಸಹಿ 


( iv ) .ಎರಡು ವರ್ಷಗಳ ಫಾರ್ಮಸಿಯಲ್ಲಿ ಪಡೆದಿರುವ ಅಂಕಗಳು 


ಪಡೆದಿರುವ 


ಗರಿಷ್ಠ 
ಅಂಕಗಳು 


ಅಂಕಗಳು 


ಮೊದಲನೇ ಫಾರ್ಮಸಿ 


ಎರಡನೇ ಫಾರ್ಮಸಿ 


11 


ಒಟ್ಟು 2 ವರ್ಷಗಳ 
ಫಾರ್ಮಸಿಯಲ್ಲಿ ಪಡೆದ ಅಂಕಗಳು 

ಶೇಕಡ 
9 . ಫಾರ್ಮಸಿ ಕೌನ್ಸಿಲ್‌ನಲ್ಲಿ ನೋಂದಾಯಿಸಿದ ದಿನಾಂಕ 
10 | ಮೀಸಲಾತಿ ಕೋರಿರುವುದು. 
ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ರೂ .25/ - ಗಳ ಡಿಡಿಯ ವಿವರ 

ಬ್ಯಾಂಕಿನ ಹೆಸರು 
ಡಿಡಿ ಸಂಖ್ಯೆ: 

ದಿನಾಂಕ : 
| 12 | ಒಟ್ಟು ಲಗತ್ತುಗಳು 

ಘೋಷಣೆ 
ಈ ಕೆಳ ಸಹಿ ಮಾಡಿರುವ ಅರ್ಜಿದಾರನಾದ ನಾನು ಘೋಷಿಸುವುದೇನೆಂದರೆ , ಈ ಅರ್ಜಿಯಲ್ಲಿ ತಿಳಿಸಿರುವ ಎಲ್ಲಾ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ 
ನಂಬಿಕೆಯಂತೆ ಸತ್ಯವಾಗಿರುತ್ತವೆ ಮತ್ತು ಪೂರ್ಣವಾಗಿರುತ್ತವೆ. ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ನಾನು ನಿಯಮಗಳನ್ನು ಅರಿತಿದ್ದೇನೆ ಮತ್ತು ನಾನು 
ತಿಳಿಸಿರುವ ಯಾವುದೇ ಮಾಹಿತಿಯು ಅಸತ್ಯದಿಂದ ಕೂಡಿದ್ದಲ್ಲಿ ನನ್ನ ಆಯ್ಕೆಗೆ ಮುಂಚಿತವಾಗಿ ಅಥವಾ ಆಯ್ಕೆ ನಂತರ ನನ್ನ ಅರ್ಜಿಯನ್ನು 
ತಿರಸ್ಕರಿಸಬಹುದು. ಅಲ್ಲದೆ ಕಾಲಕಾಲಕ್ಕೆ ತಿದ್ದುಪಡಿಗಳೊಂಡಂತೆ ಕರ್ನಾಟಕ ನಾಗರಿಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರ ನಿಯಮ 20 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧ , ೨೦೧೪ 

೯೩೯ 
ರಂತೆ ನನ್ನ ಮೇಲೆ ಕ್ರಮ ಜರುಗಿಸಬಹುದು. ನಾನು ಈ ಹುದ್ದೆಗೆ ನಿಗಧಿಪಡಿಸಿರುವ ಎಲ್ಲಾ ಅರ್ಹತಾ ಷರತ್ತುಗಳಾದ ವಿದ್ಯಾರ್ಹತೆ, ವಯಸ್ಸು, 
ಮೀಸಲಾತಿಗಳಿಗೆ ಅರ್ಹನಾಗಿರುತ್ತೇನೆ. 


ಸ್ಥಳ: 


ದಿನಾಂಕ : 

ಅಭ್ಯರ್ಥಿಯ ಸಹಿ . 
ಈ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲಾತಿಗಳ ಪ್ರತಿಗಳು 
1) ಎಸ್ . ಎಸ್ . ಎಲ್. ಸಿ. ಅಂಕ ಪಟ್ಟಿ, 
2) ಪಿ. ಯು . ಸಿ. ಅಂಕಪಟ್ಟಿ 
2) ಡಿಪ್ಲೋಮ ಇನ್ ಫಾರ್ಮಸಿಯಲ್ಲಿ ತೇರ್ಗಡೆಯಾದ ಎಲ್ಲಾ ಅಂಕಪಟ್ಟಿಗಳು 
3) ಜಾತಿ ಪ್ರಮಾಣ ಪತ್ರ 
4) ಅಂಗವಿಕಲತೆ ಇರುವ ಬಗ್ಗೆ ಜಿಲ್ಲಾ ಸರ್ಜನ್‌ರವರಿಂದ ವೈದ್ಯಕೀಯ ಪ್ರಮಾಣ ಪತ್ರ 
5) ಫಾರ್ಮಸಿ ಕೌನ್ಸಿಲ್‌ನಲ್ಲಿ ನೊಂದಾಯಿಸಿರುವ ಬಗ್ಗೆ ಪ್ರಮಾಣ ಪತ್ರ, 
6) ಮೂಲ ಡಿಮ್ಯಾಂಡ್ ಡ್ರಾಫ್ಟ್, 

ಸದಸ್ಯ ಕಾರ್ಯದರ್ಶಿಗಳು 
PD . 37 

ನೇಮಕಾತಿ ಸಮಿತಿ ಆಯುಷ್ ನಿರ್ದೇಶನಾಲಯ , ಧನ್ವಂತರಿ ರಸ್ತೆ, 
Sc. 10 

ಬೆಂಗಳೂರು - 560 009 . 


FORM -IV 
( See Rule 12 ) 

NOTICE 

Dated : 20 -12- 2013 
It is hereby notified that the undersigned has changed his /her name from MUDAKAPPA S / O LAXMAPPA ARER to 
MAHESH S /O LAXMAPPA ARER . 

PD C /n . 86 
SC - 10 

MUDAKAPPA LAXMAPPA ARER 


FORM - IV 
(See Rule 12 ) 

NOTICE 
Dated : 28 - 06 - 2014 


It is hereby notified that the undersigned has changed his /her name from MAHANTESH SHIVALINGAYYA GALIMATH 
to MAHANTESH A /F . SANGAYYA PANCHAYYANAVARMATH . 


PD C /n . 87 


SC - 10 


MAHANTESH SHIVALINGAYYA GALIMATH 


IN THE COURT OF THE CITY CIVIL JUDGE AT BANGALORE 

P & SC .No. 25024 /2014 
Between 
1. Mrs. BEGUM JAN 

W /O Late Nazeer @ Nazeer Ahmed , Aged about 57 years , 
Ms.RESHMA SULTHANA 
D /O Late Nazeer @ Nazeer Ahmed , Aged about 30 years , 
Ms.ABIDA SULTHANA 
D /O Late Nazeer @ Nazeer Ahmed , Aged about 26 years , 
Mr. RIYAZ 
S /o Late Nazeer @ Nazeer Ahmed , Aged about 31 years, 
Mr.SALEEM 
S /o Late Nazeer @ Nazeer Ahmed , Aged about 28 years , 
Mr. JAVEED 
S /o Late Nazeer @ Nazeer Ahmed , Aged about 27 years , 


R .N .I. No.KARBIL /2001/47147 POSTAL REGN . No . RNP /KA/ BGS/2202/2014 - 16 

Licensed to postwithout prepayment WPP No . 297 
೯೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೧೪ 

ಭಾಗ ೫ 
7 . Mr. TABREZ 

S /o Late Nazeer @ Nazeer Ahmed , Aged about 25 years, 
All are residing at No. 43 , 1st Main , Behind Drive - in - Theatre , New Gurappanapalya , Bannerghatta Road , Bangalore - 29 . 

PETITIONERS 
AND 
NIL 

RESPONDENT 
PUBLIC NOTICE 


To 


Whereas , the above mentioned petitioner/s has /have filed the petition for grant of succession certificate before Hon ble 
(C . C . H .No. ) under section 371 of the Indian Succession Act 1925 in respect of shares as descried in the schedule given below and 
held by deceased Nazeer @ Nazeer Ahamed who died intestate on 03 / 03 / 2007 . 

Be it know that no caveat has been entered and Interest parties are hereby warned to appear in this court in person by a 
pleader duly instructed on the . 11th day of August 2014 at 11 o clock in forenoon to show cause against the petition failing where - in , the 
matter will be heard and determined exparte . 

SCHEUDLE 
Bank saving account bearing account No. 19830100003674 
Given undermyhand and seal of this court, this 26th day of June 2014 

By Order of the court 
P .D , 41. 

Asst Registrar 
SC - 5 

City Civil Court Bangalore 
ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕೆ.ಎಸ್. ಆರ್. ಪಿ. ರವರ ಕಛೇರಿ, ನಂ .2 , ನೃಪತುಂಗ ರಸ್ತೆ, ಬೆಂಗಳೂರು- 560 001 

ತಿದ್ದುಪಡಿ ಆದೇಶ ಸಂಖ್ಯೆ:11/ ಸಿಬ್ಬಂದಿ( 2)/ 2011 -12 , ದಿನಾಂಕ: 18 -01- 2014 
ವಿಷಯ :- ಇಂಡಿಯಾ ರಿಸರ್ವ್ ಬೆಟಾಲಿಯನ್ ಪೊಲೀಸ್ ಕಾನ್ಸ್‌ಟೇಬಲ್ ನೇಮಕಾತಿ ಕುರಿತು. 
ಉಲ್ಲೇಖ:- ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ : 10 /ನೇಮಕಾತಿ - 4/ ಡಿ. ಐ. ಜಿ. ಪಿ /2011 -12, ದಿನಾಂಕ: 09 -01 - 2012. 

2. ಈ ಕಛೇರಿ ಅಂತಿಮ ಆಯ್ಕೆ ಪಟ್ಟಿ ಸಂಖ್ಯೆ : 11/ ಸಿಬ್ಬಂದಿ(2)/ 2011 - 12 , ದಿನಾಂಕ: 03- 01 - 2014 
ಇಂಡಿಯಾ ರಿಸರ್ವ್ ಬೆಟಾಲಿಯನ್ ಘಟಕದಲ್ಲಿ ಖಾಲಿ ಇರುವ 750 ಪೊಲೀಸ್ ಕಾನ್ಸ್‌ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲು ಲಿಖಿತ ಪರೀಕ್ಷೆ 
ಮತ್ತು ಅರ್ಹತಾ ಪರೀಕ್ಷೆಗಳಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ (2) ರಲ್ಲಿ 
ಹೊರಡಿಸಲಾಗಿರುತ್ತದೆ. 

ಕಾರಣಾಂತರಗಳಿಂದ ಸದರಿ ಆಯ್ಕೆ ಪಟ್ಟಿಯಲ್ಲಿ ಬಿಟ್ಟುಹೋಗಿರುವ ಅರ್ಹ ಅಭ್ಯರ್ಥಿಯ ಹೆಸರನ್ನು ಆಯ್ಕೆ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈ 
ಪರಿಣಾಮದಿಂದ ಕೆಳಕಾಣಿಸಿದ ಬದಲಾವಣೆಗಳನ್ನು ಮಾಡಲಾಗಿದೆ. 

ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಮರು ಪರಿಶೀಲನೆ ನಂತರ ಸ್ಥಾನ ಪಡೆದ ಅಭ್ಯರ್ಥಿ 


ಕ್ರಮ 


) 


2|³|4| 


ಎಸ್ . ಎಸ್ . ಎಲ್ . ಸಿ. ಜಾತಿ/ ಆಯ್ಕೆಯಾದ 
ನೋಂದಣಿ ಸಂಖ್ಯೆ 

ಹೆಸರು 

ಜನ್ಮ ದಿನಾಂಕ 
ಸಂಖ್ಯೆ 

+ ಸಿ. ಇ . ಟಿ . ಅಂಕ ಮೀಸಲಾತಿ ಮೀಸಲಾತಿ 
3452807 ಸಂತೋಷ್ಜೋತ್ಯಪ್ಪ ಮನಕಾಪುರೆ | 01 - 06 -1992 128.48 | 3 ( ಬಿ ) ಗ್ರಾ /ಕ ಸಾಮಾನ್ಯ ಇತರೆ 

ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಮರು ಪರಿಶೀಲನೆ ನಂತರ ಸ್ಥಾನ ಬದಲಿಗೊಂಡ ಅಭ್ಯರ್ಥಿಗಳು 
ನೋಂದಣಿ 

ಎಸ್ .ಎಸ್ . ಎಲ್ . ಸಿ. ಜಾತಿ/ 

ಆಯ್ಕೆಯಾದ ಪರಿಷ್ಕರಣೆ ನಂತರದ 
ಹೆಸರು ಜನ್ಮ ದಿನಾಂಕ 
ಸಂಖ್ಯೆ 

+ ಸಿ. ಇ . ಟಿ. ಅಂಕ ಮೀಸಲಾತಿ 

ಮೀಸಲಾತಿ 

ಮೀಸಲಾತಿ 
3480579 ಸಾಗರ್ ಬಿ . 

21 - 01 - 1990 

124 .36 ಎಸ್. ಸಿ. (ಕನ್ನಡ) . ಸಾಮಾನ್ಯ ಇತರೆ ಎಸ್. ಸಿ. (ಕನ್ನಡ) 
3451330 ರಾಜುಹಲಗೂರು 

20 - 01 - 1988 

122 .96 

ಎಸ್ . ಸಿ ಗ್ರಾ /ಕ - ಎಸ್. ಸಿ . (ಕನ್ನಡ) | ಎಸ್. ಸಿ. ( ಗ್ರಾಮೀಣ) 
3600480 | | ಅಜ್ಜಪ್ಪ ಮಲ್ಲಪ್ಪ ಮಾದರ್ | 01 - 08 - 1989 118.48 | ಎಸ್.ಸಿ ಗ್ರಾ /ಕ | ಎಸ್.ಸಿ. ( ಗ್ರಾಮೀಣ) | ಎಸ್.ಸಿ. ( ಇತರೆ) 

ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಮರು ಪರಿಶೀಲನೆ ನಂತರ ಸ್ಥಾನ ಕಳೆದುಕೊಂಡ ಅಭ್ಯರ್ಥಿ 
ಕ್ರಮ | ನೋಂದಣಿ 

ಎಸ್ . ಎಸ್ . ಎಲ್ . ಸಿ . ಜಾತಿ/ ಆಯ್ಕೆಯಾದ ಪರಿಷ್ಕರಣೆ ನಂತರದ 
ಹೆಸರು ಜನ್ಮ ದಿನಾಂಕ 
ಸಂಖ್ಯೆ + ಸಿ . ಇ . ಟಿ . ಅಂಕ ಮೀಸಲಾತಿ ಮೀಸಲಾತಿ 

ಮೀಸಲಾತಿ 
3012023 | ಮಾಂತೇಶ್ ಎನ್ . ಎಂ . | 31 - 07 - 1992 

113 .16 ಎಸ್. ಸಿ ಗ್ರಾ / ಕ | ಎಸ್ . ಸಿ . ಇತರೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ 

ಆಯ್ಕೆಯಾಗಿರುವುದಿಲ್ಲ 
ಈ ತಿದ್ದುಪಡಿ ಆದೇಶವನ್ನು ಸಂಬಂಧಿಸಿದವರ ಗಮನಕ್ಕಾಗಿ ಹೊರಡಿಸಲಾಗಿರುತ್ತದೆ. 
P . R . 70 

ಅಧ್ಯಕ್ಷರು, ಐ.ಆರ್. ಬಿ. ಪಿ. ಸಿ. ಆಯ್ಕೆ ಸಮಿತಿ ಮತ್ತು ಡೆಪ್ಯೂಟಿ ಇನ್ಸ್ಪೆಕ್ಟರ್ 
Sc - 100 

ಜನರಲ್ ಆಫ್ ಪೊಲೀಸ್‌ ಕೆ.ಎಸ್. ಆರ್. ಪಿ . ಬೆಂಗಳೂರು 
ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59 


ಸಂಖ್ಯೆ 


1 . 


| 


